ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


1090 


ಶ್ರೀ. ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಥಳೀಯ 


ಸಂಸ್ಥೆಗಳ ಕ್ಷೇತ್ರ 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


210% [20೩೦ 
ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ಕ್ಮ ಸಚಿವರು 


ಪತ್ತ 


ಉತ್ತರ 


ಅ ರಾಜ್ಯದಲ್ಲಿ 2011 ರ ಜನಗಣತಿ ಆಧಾರದ 
ಮೆಕಲೆ 20,000 ದಿಂದ 25000 
ಜನಸಂಖ್ಯೆಯಿರುವ ಗ್ರಾಮ 
ಪಂಚಾಯಿತಿಗಳನ್ನು ಪಟ್ಟಣ 
ಪಂಚಾಯಿತಿಗಳನ್ನಾಗಿ 
ಮೇಲ್ಪರಿಗೇರಿಸಬೇಕೆಂದು ನಿಯಮವಿದ್ದು, 
ಇದನ್ನು ಅನುಪ್ಠಾನಗೊಳಿಸಲಾಗಿದೆಯೇ; 


ಗ್ರಾಮ ಪಂಚಾಯಿತಿಗಳನ್ನು ಪಟ್ಟಣ ಪಂಚಾಯಿತಿಯನ್ನಾಗಿ 
ಮೇಲ್ದರ್ಜೆಗೇರಿಸಲು ಕರ್ನಾಟಕ '`'ಪುರಸಚಿ ಅಧಿನಿಯಮ 
1964 ಕಲಂ. 349 ರನ್ವಯ ಈ ಕೆಳಕಂಡ ಮಾನದಂಡಗಳನ್ನು 
ಅನುಸರಿಸಲಾಗುತ್ತದೆ: 

- ಗ್ರಾಪು ಪಂಚಾಯಿತಿ ಪ್ರದೇಶದ ಜನಸಂಖ್ಯೆಯು 
10,000ಕ್ಕೆ ಕಡಿಮೆ ಇಲ್ಲದಂತೆ "ಹಾಗೂ 20,000ಕ್ಕೆ 
ಹೆಚ್ಚಿಲ್ಲದಂತಿರಬೇಕು. 

* ಅಂತಹ ಪ್ರದೇಶದ 
ಜನಸಾಂದ್ರತೆಯು ಆ' ಪ್ರದೇಶದ ಒಂದು ಚ.ಕಿ.ಮೀ | 
ವಿಸ್ತೀರ್ಣಕ್ಕೆ 400 ಕ್ಕಿಂತ ಕಡಿಮೆ ಇಲ್ಲದಿರುವುದು. 

° ಕೃಷಿಯೇತರ ಚಟುವಟಿಕೆಗಳಲ್ಲಿನ 
ಉದ್ಯೋಗಾವಕಾಶಗಳ ಶೇಕಡಾವಾರು ಪ್ರಮಾಣವು 
ಒಟ್ಟು ಉದ್ಯೋಗದ ಪ್ರಮಾಣಕ್ಕಿಂತ 50% ಕ್ಕಿಂತ 
ಕಡಿಮೆ ಇಲ್ಲದಿರುವುದು. 

ದಿನಾಂಕ:19.03.2015 ರಂದು ನಡೆದ ಸಚಿವ ಸಂಪುಟಿ 
ಸಭೆಯಲ್ಲಿ 201 ರ ಜನಗಣತಿಯನುಸಾರ 15.000ಕ್ತಂತ 
ಹೆಚ್ಚು ಜನಸಂಖ್ಯೆ ಹೊಂದಿರುವ ಗ್ರಾಮಪಂಜಾಯತಿಗಳನ್ನು 
ಮತ್ತ ಪಟ್ಟಣ: ಸಿಚಾಯತೆಯನ್ನಾಗಿ ಮೇಲ್ದರ್ಜೆಗೇರಿಸಲು 
ನಿರ್ಣಯಿಸಲಾಗಿರುತ್ತದೆ. 


ಆ | ಬೆಳಗಾವಿ ಜಿಲ್ಲೆಯ ಮಬ್ಚೆ ಮತ್ತು ಪೀರನವಾಡಿ 
ಗ್ರಾಮ ಪಂಚಾಯಿತಿಗಳು ಸುಮಾರು 30,000 
ಕಿಂತಲೂ ಹೆಚ್ಚಿನ ಜನಸಂಖ್ಯೆ ಹೊಂದಿದ್ದು, 
ಬೆಳಗಾವಿ ಪಟ್ಟಣದ ಅಂಚಿನಲ್ಲಿಯೇ ಇದ್ದು, 
ಇವುಗಳನ್ನು ಪುರಸಭೆಗಳನ್ನಾಗಿ 
ಮೇಲ್ದರ್ಜೆಗೇರಿಸದೇ ಮಹಾನಗರ ಪಾಲಿಕೆಗೂ 
ಸೇರಿಸಿಕೊಳ್ಳದೇ ಯಥಾಸ್ಕಿತಿಯಲ್ಲಿಟ್ಟಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಪಂಚಾಯಿತಿಯನ್ನು ಪ 
ಮೇಲ್ದರ್ಜೆಗೇರಿಸಲು ಉದ್ದೆ 
ಹೊರಡಿಸಲಾಗಿದೆ. 


[0] 
ಬ 
€ಶಿಸಿ 
ಬ 


ಬಂದಿದೆ. 

ಅಧಿಸೂಚನೆ ಸಂಖ್ಯೆನಅಇ 50 ಎಂಎಲ್‌ಆರ್‌ 2019; 

ದಿನಾಂಕ:02/12/2020 ರಲ್ಲಿ ಮಚ್ಚಿ ಗ್ರಾಮ. 

ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯನ್ನಾಗಿ 

ಮೇಲ್ದರ್ಜೆಗೇರಿಸಲು ಉದ್ದೇಶಿಸಿ ಪ್ರಾಥಮಿಕ ಅಧಿಸೂಚನೆ 

ಹೊರಡಿಸಲಾಗಿದೆ, 

ಅಧಿಸೂಚನೆ ಸಂಖ್ಯೆ:ನಅಇ 50 . ಎಂಎಲ್‌ಆರ್‌ 2019; 

ದಿನಾಂಕ:0212/2020 ರಲ್ಲಿ ಪೀರನವಾಡಿ ಗ್ರಾಮ 
ಪಂಚಾಯಿತಿಯನ್ನಾಗಿ 


ಪಾಥಮಿಕ ಅಧಿಸೂಚನೆ 


ರ್‌) 


ಇ | ಇದರಿಂದಾಗಿ ಸದರಿ ಪಂಚಾಯತ್‌ 


ವ್ಯಾಪಿಗಳಲ್ಲಿ ಯಾವುದೇ ಅಭಿವೃದ್ಧಿ ಅನ್ವಯಿಸುವುದಿಲ್ಲ 
ಕಾರ್ಯಗಳಾಗದೇ ಜನರು £ 
ಸಮಸ್ಯೆಗಳನ್ನೆದುರಿಸುತ್ತಿರುವ ಬಗ್ಗೆ ಸರ್ಕಾರ 
ಗಮನಿಸಿದೆಯೇ; K 

ಈ ಹಾಗಿದ್ದಲ್ಲಿ, .ಇದನ್ನು ಸರಿಪಡಿಸಲು ಯಾವ” 
ಕ್ರಮ ಜರುಗಿಸಲಾಗಿದೆ? ಅನ್ನಯಿಸುವುದಿಲ್ಲ 


ಸಂಖ್ಯೆ:ನಅಅ 37 ಎಲ್‌ಸಿಕ್ಕೂ 2020. 


ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 


